ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1923 
ವಿಧಾನ ಪರಿಷತ್‌ ಸದಸ್ಯರ ಹೆಸರು ಶ್ರೀ ಶಶೀಲ್‌ ಜಿ.ನಮೋಶಿ (ಶಿಕ್ಷಕರ ಕ್ಷೇತ್ರ 
ಉತ್ತರಿಸುವವರು ; ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು : 
ಸಾರ್ವಜನಿಕ ಸಂಪರ್ಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 23.03.2021 
ಕೈಸಂ ಪ್ರಶ್ನೆ ಉತ್ತರ 
(ಅ) ಸಣ್ಣ ಕೈಗಾರಿಕೆ ಎಂದರೇನು; ಇದರ | ಭಾರತ ಸರ್ಕಾರದ ಎ೦.ಎಸ್‌.ಎಂ.% | Ministry of Micro, Small and ; 


ವ್ಯಾಪ್ತಿಯಲ್ಲಿ ಬರುವ ಕೈಗಾರಿಕೆಗಳು/ 
ಕೈಗಾರಿಕೆಗಳ ವಿಧಗಳು ಯಾವುವು; 
(ವಿವರವಾದ ಮಾಹಿತಿ 
ನೀಡುವುದು) 


ಮಂತ್ರಾಲಯವು ದಿನಾಂಕ 01.07.2020 ರಿಂದ 
ಸಣ್ಣ ಕೈಗಾರಿಕೆಗಳಿಗೆ ಹೊಸ ವ್ಯಾಖ್ಯಾನವನ್ನು 
ನೀಡಿದ್ದು ಅದು ಈ ಕೆಳಗಿನಂತಿರುತ್ತದೆ: 


ಯಾವ ಉತ್ಪಾದನಾ / ಸೇವಾ ಕೈಗಾರಿಕೆಯು ತನ್ನ 
ಘಟಕದ ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 


ರೂ.10.00 ಕೋಟಿಗಿಂತ. ಕಡಿಮೆ ಹೂಡಿಕೆ f ಈ ಸ 
y Re A enterprises whic ave 
Tin ಕ of ಮ MS ಲ invested less. than Rs.10.00 
ವಾ BR He crore on plant and 
ಇದ್ದಲ್ಲಿ ಅದನ್ನು ಸಣ್ಣ ಕೈಗಾರಿಕೆ ಎಂದು [ಡchinery and having 


ಪರಿಗಣಿಸಲಾಗುತ್ತದೆ. 


ಕೈಗಾರಿಕಾ ಚಟುವಟಿಕೆಯನ್ನು ಉತ್ಪಾದನಾ ಮತ್ತು 


2. Textiles and food 
| ಕೈಗಾರಿಕೆಗಳು processing 

2. ಜವಳಿ ಮತ್ತು ಸಿದ್ಧ ಉಡುಪು ಕೈಗಾರಿಕೆಗಳು 3. Engineering sector 

3. ಇಂಜಿನಿಯರಿಂಗ್‌ ಕೈಗಾರಿಕೆಗಳು 4. Automobile sector 

4. ಆಟೋಮೊಬೈಲ್‌ ಕೈಗಾರಿಕೆಗಳು 5. Chemical sector 

5. ರಾಸಾಯನಿಕ ಕೈಗಾರಿಕೆಗಳು 6. Pharma and 

6. ಔಷಧ ಮತ್ತು ಜೈವಿಕ ತಂತ್ರಜ್ಞಾನ Biotechnology 

5 ಕೈಗಾರಿಕೆಗಳು” 7. Information technology 

| 8. Plastics 
7. ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆಗಳು 9 Handicrafts 


ಸೇವಾ ಚಟುವಟಿಕೆಯನ್ನಾಗಿ ವರ್ಗೀಕರಿಸಲಾಗಿದ್ದು, 
ಉತ್ಪಾದನಾ ವಲಯದ ಕೈಗಾರಿಕಾ 
ಚಟುವಟಿಕೆಗಳನ್ನು ಪ್ರಮುಖವಾಗಿ ಈ ಕೆಳಗಿನಂತೆ 
ವಿಂಗಡಿಸಲಾಗಿದೆ: 


1. ಕೃಷಿ ಮತ್ತು ಆಹಾರ ಸಂಸ್ಕರಣಾ 


8. ಪ್ಲಾಸ್ಟಿಕ್‌ ಆಧಾರಿತ ಕೈಗಾರಿಕೆಗಳು 
9. ಕರಕುಶಲ ಉತ್ಪನ್ನ ಕೈಗಾರಿಕೆಗಳು 
10. ಏರೋಸ್ಪೇಸ್‌ ಕೈಗಾರಿಕೆಗಳು 


Medium enterprises, 
Government of India has 
notified new definition to 
small scale industries from 
01.07.2020 and is as given 
below: 


Manufacturing/ Service 


‘annual turnover less than 
Rs.50.00 crore. 


Industrial _ activities have 
been divided as 
manufacturing and service. 
The different sectors of 
manufacturing industries 
are as given below: 

1. Agri and food processing 


10. Aerospace sector 
11. Steel and iron sector 
12. Electrical and 


. ಸ್ಟೀಲ್‌ ಮತ್ತು ಐರನ್‌ ಕೈಗಾರಿಕೆಗಳು 


Electronics sector 


12. ವಿದ್ಯುತ್‌ ಮೆತ್ತು ಎಲೆಕ್ಟಾನಿಕ್ಸ್‌ ಉಪಕರಣಗಳ 
ಕೈಗಾರಿಕೆಗಳು " 
ಆ ಲಿಯವರೆಗ ರಾಜ್ಯದಲ್ಲಿ 
(ಆ) ಇಲ್ಲಿಯೇ 7 ದಲಿ | ರಾಜ್ಯದಲ್ಲಿ 30.06.2020 ರವರೆಗೆ ಒಟ್ಟು As on 30.06.2020 there a 
ಸ್ಥಾಪನೆಗೊಂಡಿರುವ ಸಣ್ಣ ಶಕ [8,75,336 registered Micro, 
K ಣ | 8,75,336 ಸೂಕ, ಸಣ್ಣ ಮತು ಮಧಮ « 
ಕೈಗಾರಿಕೆಗಳು ಎಷ್ಟು;ಅವು £2 ಕಿಗಳು ಸೆ ತಯ್‌ ರುತಪೆ $~ | small and medium 
| ಯಾವುವು (ಕೈಗಾರಿಕೆ ಘಟಕಗಳ ೈಗಾರಿಕಗಳು ಬೂಂ ರಾಗಿರುತ್ತವಿ. enterprises. 
ಹೆಸರಿನೊಂದಿಗೆ ಜಿಲ್ಲಾವಾರು | ಮಾಹಿತಿಯನ್ನು ಅನುಬಂಧ-1 ರಲ್ಲಿ ಸಿಡಿ ಯ | Information provided as 
ವಿವರವಾದ ಮಾಹಿತಿ ನೀಡುವುದು) | ರೂಪದಲ್ಲಿ ನೀಡಲಾಗಿದೆ. Annexure-1 in the form of 
CD 
(ಇ) |ಕಳದ 3 ವರ್ಷಗಳಿಂದ ಸಣ್ಣಿ ಕಳೆದ ಕಳೆದ 3 ವರ್ಷಗಳಿಂದ ಸಣ್ಣ ಕೈಗಾರಿಕೆಗಳ | During the ‘last three years 
ಣಂ ನ ೮ ; 
ಕೈಗಾರಿಕೆಗಳ ಉತ್ತೇಜನಕ್ಕಾಗಿ ಎಷ್ಟು ಉತ್ತೇಜನಕ್ಕಾಗಿ ಬಿಡುಗಡೆಯಾದ ಮತು ವೆಚ್ಚ! the details of grant released 
ಹಣ ಬಿಡುಗಡೆ ಮಾಡಲಾಗಿದೆ: | ಮಾಡಲಾದ. ಅನುದಾನದ ವಿವರಗಳು ತ್ರ and expenditure for 
(ವಿವರವಾದ ಮಾಹಿತಿ | ಕಛಗಿನಂಶಿವೆ: industrial development is as |’ 
ನೀಡುವುದು) given below: 
ಅವಧಿ ಹಂಚಿಕೆ ಮೆಚ್ಚ Period | Allocation | Expendit 
ಮಾಡಲಾದ ಮಾಡಲಾದ (Rs.in ure 
ಅನುದಾನ ಅನುದಾನ Lakhs} (Rein 
ಎ Lakhs) 
(ರೂಲಕ್ಷಗಳಲ್ಲಿ) | (ರೊಲಕ್ಷಗಳಲ್ಲಿ) | 5ರ | 53274.66 
2017-18 23467.40 23274.66 18 
2018-19 34114.42 31826.77 2018- 34114.42 | 31826.77 
TOE 30873 F687 19 
" 2019- | 52087.51 | 51618.62 
20 
ವಿವರವಾದ ಮಾಹಿಕಿಯನ್ನು ಅನುಬಂಧ-2 ರಲ್ಲಿ 
4 ಧೆ ™ | Detailed information is given 
ನೀಡಲಾಗಿದೆ. . 
; in Annexure-2 
(ಈ) | ರಾಜ್ಯದಲ್ಲಿ `ಹಾಲಿ ಜಾರಿಯಲ್ಲಿರುವ ರಾಜ್ಯದಲ್ಲಿ ಹಾಲಿ 13.08.2020 ರಿಂದ &ೊಸ | Government of Karnataka 
ಸಣ್ಣ ಕೈಗಾರಿಕೆ ನೀತಿ ಏನು೧ ಕೈಗಾರಿಕಾ ನೀತಿ" 2020-25 ಜಾರಿಯಲ್ಲಿದ್ದು, | has notified New Industrial 
(ಪ್ರತಿಯನ್ನು ಒದಗಿಸುವುದು) ಪ್ರತಿಯನ್ನು ಅನುಬಂಧ-3 .ರಲ್ಲಿ ಸಿಡಿ ಯ ‘Policy 2020-25 on 
ರೂಪದಲಿ ನೀಡಲಾಗಿದೆ. 13.08.2020 and is under 
ಗ implementation. The copy of 
the same is enclosed as 
Annexure-3 in the form of 
CD. 


ಸಿಐ 59 ಎಸ್‌ಎಸ್‌ಐ 2021 


(4.೩ ಪಾಟೇಲ್‌) 
ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 


ಸಾರ್ವಜನಿಕ ಸಂಪರ್ಕ ಸಚಿವರು 


ದಿ ಸುಬಂಡ -೩ 


ಪ್ರಶ್ನೆ ಸಂ 266 (1923)- ಶ್ರೀ ಶಶೀಲ್‌ ನಮೋಶಿ, ಮಾನ್ವ ವಿಧಾನ ಪರಿಷತ್‌ ಸದಸ್ವರು (ಶಿಕ್ಷಕರ ಕ್ಷೇತ್ರ! 
2015-16 ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನ ಮತ್ತು ವೆಚ್ಚವಾದ ಅನುದಾನ 
A `ಯೋಜನೆ ಮತ್ತು ಲೆಕ್ಕ ಶೀರ್ಷಿಕೆ 4 " ಬಿಡುಗಡೆಯಾಧ ವೆಚ್ಚಮಾಡಲಾದ 
Scheme & HOA Object Head Wise ಅನುದಾನ ಅನುಬಾನ 
1|ಕ್ಷಸ್ಪರ್‌ ಅಭಿವೃದ್ದಿ ಯೋಜನೆ 500.00 500.00 
2 ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನೆರವು ಹಾಗೂ ಇತರೆ ವೆಚ್ಚಗಳು (ಕೆಎಸ್‌ಸಿಸಿಎಫ್‌ಎಲ್‌, ಕೆಎಸ್‌ಸಿಡಿಸಿ, ಕಿಲ್ಡ್‌ PA | 
ಕೃಘಪುಡ್ಸ್‌ ಆಡಳಿತಾತ್ಮಕ ವೆಚ್ಚ ಮತು ತರಬೇತಿ ವಿಚಾರ ಸಂಕಿರಣ ವೆಚ್ಚ) 1,498.13 1,484.96 
3 ಪರಿಶಿಷ್ಟ ಜಾತಿ ಉಪ ಯೋಜನೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ) | 744 00 725,07 
4|ಗಿರಿಜನ ಉಪ ಯೋಜನೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ) 298.00. 290.96 
ಖಾದಿ ಮತ್ತು ಸಣ್ಣ ಕೈಗಾರಿಕೆ ಉತ್ಪನ್ನಗಳ ಮೇಲಿನ ರಿಯಾಯ್ದಿ | 
(ಎಂಡಿಎ ಮತು ಪ್ರೋತ್ಸಾಹ ಮಜೂರಿ ಸಹಾಯಧನ) ' 4,098.00 4,098.00 
6 ತೆಂಗಿನ ನಾರಿನ ವಲಯಕ್ಕೆ ನೆರವು ತೆಂಗು ಭಾಗ್ಯ i 
(ಎಂಡಿಎ, ಅನುರೂಪ ಮಜೂರಿ ಮತ್ತು ಪ್ರೋತ್ಲಾಹ ಮಜೂರಿ ಸಹಾಯ ಧನ) 428.68 428.68 
7|ಕರಕುಶಲ'ಕಲೆಗೆ ಬೆಂಬಲ-ಕೆ ಎಸ್‌ ಎಚ್‌ ಡಿ ಸಿ - ತರಬೇತಿ, ರಿಯಾಯಿತಿ ಸಹಾಯ ಧನ 50.00 50,00 
8|ಮೈಸೂರು ಕಾಗದ ಗಿರಣಿಯ ಸಾಲಗಳು | 4,159.00 4,159.00 
9|ಸೂಪ್ಷ್ಯ, ಸಣ್ಣ ಮತ್ತು ಮಧ್ವಮ ಕೈಗಾರಿಕಾ ಘಟಕಗಳಿಗೆ ನೆರವು 1,290.00 1,290.00. 
10 ಜಿ.ಕೈ.ಕೇಂ/ಅಂ.ನಿರ ವಸತಿ ಗೃಹಗಳ ನಿರ್ಮಾಣ - ಕಟ್ಟಡಗಳು ; 0.81 0.81 
ಒಟ್ಟು i 13,066.62] 13,027.48 


ಪ್ರಶ್ನೆ ಸಂ 266 (1923) ಶ್ರೀ ಶಶೀಲ್‌ ನಮೋಶಿ, ಮಾನ್ಯ ವಿಧಾನ ಪರಿಷತ್‌ ಸದಸ್ಕರು (ಿಕ್ಷತರ ಕ್ಷೇತ) 


2016-17 ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನ ಮತ್ತು ವೆಚ್ಚವಾದ ಅನುದಾನ 


ಬಿಡುಗಡೆಯಾ ವೆಚ್ಚಮಾಡಲಾದ 
ಯೋಧಣಿ ಅನುದಾನ & ಅನುದಾನ 

1[ಕ್ಷೆಸ್ತರ್‌ ಅಭಿವೃದ್ದಿ ಯೋಜನೆ 500.00 500.00 
2|ಪರಿಶಿಷ್ಟ ಜಾತಿ ಉಪ ಯೋಜನೆ- ಅಭಿವೃದ್ಧಿ ಯೋಜನೆ 1,958.67 1,958.67 
3|ಗಿರಿಜನ ಉಪ ಯೋಜನೆ ಅಭಿವೃದ್ದಿ ಯೋಜನೆ 828.15 828.15 
4 ಖಾದಿ ಮತ್ತು ಸಣ್ಣ ಕೈಗಾರಿಕೆ ಉತ್ಸನ್ನಗಳ ಮೇಲಿನ ರಿಯಾಯ್ದಿ 

(ಎಂಡಿಎ ಮತ್ತು ಪೋತ್ಲಾಹ ಮಜೂರಿ ಸಹಾಯಧನ) 3,645.00 3,645.00 
5 [ತೆಂಗಿನ ನಾರಿನ ವಲಯಕ್ಕೆ ನೆರವು ತೆಂಗು ಭಾಗ್ಯ ; 

(ಎಂಡಿಎ, ಅನುರೂಪ ಮಜೂರಿ ಮತ್ತು ಪ್ರೋತ್ಪಾಹ ಮಜೂರಿ ಸಹಾಯ ಧನ) 214.00 214.00 
6|ಕರಕುಶಲ ಕಲೆಗೆ ಬೆಂಬಲ-ಕೆ ಎಸ್‌ ಎಚ್‌ ಡಿ ಸಿ - ತರಬೇತಿ, ರಿಯಾಯಿತಿ ಸಹಾಯ ಧನ 300.00 300.00 
7|ಸೂಕ್ಷ್ಯ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಘಟಕಗಳಿಗೆ ನೆರವು 4,611.02 4,611.02 
[ನ ಶಿಷ್ಟ ತಾಂತ್ರಿಕ ತರಬೇತಿ ಸಂಸ್ಥೆಗಳು - ಬಂಡವಾಳ ವೆಚ್ಚ 

(ಕಿಲ್‌, ಸಿಟಿಐ ಮತ್ತು ಅವೇಕ್‌ ಮುಂದುವರೆದ ಕಾಮಗಾರಿಗಳಿಗೆ ವೆಚ್ಚ) 1,819.63 1,819.63 
9 ಜಿ.ಕೈ.ಕೇಂ/ಜಂ.ನಿರ ವಸತಿ ಗೃಹಗಳ ನಿರ್ಮಾಣ - ಕಟ್ಟಡಗಳು 0.91 0.91 

[ಒಟ್ಟು 13,877.38 13,877.38]. 


ಪ್ರಶ್ನೆ ಸಂ 266 (1923)- ಶ್ರೀ ಶಕೀಲ್‌ ನಮೋಶಿ, ಮಾನ್ವ ವಿಧಾನ ಪರಿಷತ್‌ ಸದಸ್ವರು ಗನ ತ) 


2017-18 ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನ ಮತ್ತು ವೆಚ್ಚವಾದ ಅನುದಾನ 


1|ಸಹಾಯ ಧನ-(ಕೈಗಾರಿಕಾ ನೀತಿಯಡಿ ಸಹಾಯ ಧನ ಮತ್ತು ಸಿಎಂಇಜಿಪಿ ಸಹಾಯ ಧನ) 12,839.72 12,770.17 
ವಿಶಿಷ್ಟ ತಾಂತ್ರಿಕ ತರಬೇತಿ ಸಂಸ್ಥೆಗಳು - ಬಂಡವಾಳ ವೆಚ್ಚ 
(ಕಿಲ್‌, ಸಿಟಿಐ ಮತ್ತು ಅವೇಕ್‌ ಮುಂದುವರೆದ ಕಾಮಗಾರಿಗಳಿಗೆ ವೆಚ್ಚ) 766.36 766.36 
ತೆಂಗಿನ ನಾರಿನ ವಲಯಕ್ಕೆ ನೆರವು ತೆಂಗು ಭಾಗ್ಯ 
( ಎಂಡಿಎ, ಅನುರೂಪ ಮಜೂರಿ ಮತ್ತು ಪ್ರೋತ್ಸಾಹ ಮಜೂರಿ ಸಹಾಯ ಧನ) 395,80 395.80 
4|ಖಾದಿ ಮತ್ತು ಸಣ್ಣ ಕೈಗಾರಿಕೆ ಉತ್ತನ್ನಗಳ ಮೇಲಿನ ರಿಯಾಯ್ತಿ 
(ಎಂಡಿಎ ಮತ್ತು ಪ್ರೋತ್ಸಾಹ ಮಜೂರಿ ಸಹಾಯಧನ) 5,039.00 5,039.00 
5|ಕರಕುಶಲ ಕಲೆಗೆ ಬೆಂಬಲ-ಕೆ ಎಸ್‌ ಎಚ್‌ ಡಿ ಸಿ - ತರಬೇತಿ, ರಿಯಾಯಿತಿ ಸಹಾಯ ಧನ 135.00 135.00 
6|ಜಿ.ಕೈ.ಕೇಂ/ಜಿಂ.ನಿರ ವಸತಿ ಗೃಹಗಳ ನಿರ್ಮಾಣ - ಕಟ್ಟಡಗಳು 300.00 300.00 
7|ಕೃಷಿ ಮತ್ತು ಆಹಾರ ಸಂಸ್ಕರಣಾ ಘಟಕಗಳಿಗೆ ಸಹಾಯಧನ - 1,400.00 1,400.00 
8|ಕುಶಲಕರ್ಮಿಗಳಿಗೆ ವಸತಿ ವ ಕಾರ್ಯಗಾರ 765.00 765.00 
9|ಕೌಶಲ್ಯಾಭಿವೃದ್ಧಿ ಯೋಜನೆ 110.00 110.00 
10|ಕೈಗಾರಿಕಾ ವಿಕಾಸ ಯೋಜನೆ 190.00 190.00 
11 ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನೆರವು ಹಾಗೂ ಇತರೆ ವೆಚ್ಚಗಳು (ಕೆಎಸ್‌ಸಿಫಿಎಫ್‌ಎಲ್‌, ಕೆಎಸ್‌ಸಿಡಿಸಿ, ಕಿಲ್ಸ್‌, 
ಕೃಪುಡ್ಸ್‌, ಆಡಳಿತಾತ್ಮಕ ವೆಚ್ಚ ಮತ್ತು ತರಬೇತಿ ವಿಚಾರ ಸಂಕಿರಣ ವೆಚ್ಚ) 685.16 673.01 
12 ಪರಿಶಿಷ್ಟ ಜಾತಿ ಉಪ ಯೋಜನೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ) 401.76 335.77 
13|ಗಿರಿಜನ ಉಪ ಯೋಜಸೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ) 164.08 119.03 
14!ಪರಿಶಿಷ್ಟ ಜಾತಿ ಉಪ ಯೋಜನೆ-ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ 155.00 155.00 
15|ಗಿರಿಜನ ಉಪ ಯೋಜನೆ-ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಅರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್ಕ್‌, ವಿದ್ಯುಚ್ಛಕಿ ಸಹಾಯಧನ 68,00 68.00 
16 ಪರಿಶಿಷ್ಟ ಜಾತಿ ಉಪ ಯೋಜನೆ - ವಿಶಿಷ್ಟ ತಾಂತ್ರಿಕ ತರಬೇತಿ ಸಂಸ್ಥೆಗಳು 31.44 31.44 
17|ಗಿರಿಜನ ಉಪ ಯೋಜನೆ - ವಿಶಿಷ್ಟ ತಾಂತ್ರಿಕ ತರಬೇತಿ ಸಂಸ್ಥೆಗಳು 21.08 21.08 
ಒಟ್ಟು 23,467.40 23,274.66 


ಪ್ರಶ್ನೆ ಸಂ 266 (1923)- ಶ್ರೀ ಶಶೀಲ್‌ ನಮೋಶಿ, ಮಾನ್ಯ ವಿಧಾನ ಪರಿಷತ್‌ ಸದಸ್ವರು (ಶಿಕ್ಷಕರ ಕ್ಷೇತ) 1 
2018-19 ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನ ಮತ್ತು ವೆಚ್ಚವಾದ ಅನುದಾನ 
ಯೋಜನೆ | ಬಿಡುಗಡೆಯಾಧ ವೆಚ್ಚಮಾಡಲಾದ 
ಅನುದಾನ ಅನುದಾನ 

ಕ್ಷಸ್ಪರ್‌ ಅಭಿವೃದ್ದಿ ಯೋಜನೆ 1,056.00 541.00 
ಪರಿಶಿಷ್ಠ ಜಾತಿ ಉಪ ಯೋಜನೆ-ಎಂ ಎಸ್‌ ಇಸಿಡಿಪಿ -ಕ್ಷಸ್‌ಟ್‌ರ್‌ ಅಭಿವೃದ್ಧಿ ಯೋಜನೆ. 583.42 583.42 
ಗಿರಿಜನ ಉಪ ಯೋಜನೆ-ಎಂ ಎಸ್‌ ಇಸಿಡಿಪಿ -ಕ್ಷಸ್‌ಟ್‌ರ್‌ ಅಭಿವೃದ್ಧಿ ಯೋಜನೆ 100.00 73.73 
ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನೆರವು ಹಾಗೂ ಇತರೆ ವೆಚ್ಚಗಳು (ಕೆಎಸ್‌ಸಿಸಿಎಫ್‌ಎಲ್‌, ಕೆಎಸ್‌ಸಿಡಿಸಿ, ತಿಲ್ಲ್‌ - 

ಕಪುಡ್‌, ಆಡಳಿತಾತ್ಮಕ ವೆಚ್ಚ ಮತು ತರಬೇತಿ ವಿಚಾರಸಂಕಿರಣ ವೆಚ) 480.00 461.36 
ಸಹಾಯ ಧಸ-(ಕೈಗಾರಿಕಾ ನೀತಿಯಡಿ ಸಹಾಯ ಧನ ಮತ್ತು ಸಿಎಂಇಜಿಪಿ ಸಹಾಯ ಧನ) 13,772.00 13,754.04 
ಪರಿಶಿಷ್ಟ ಜಾತಿ ಉಪ ಯೋಜನೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪೊಸೆಸ್ಸಿಂಗ್‌ ಪೀಸ 477.00 442.36 
ಗಿರಿಜನ ಉಪ ಯೋಜನೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಫ್‌, ವಿ 79.00 79.00 

[ಖಾದಿ ಮೆತ್ತು ಸಣ್ಣ ಕೈಗಾರಿಕೆ ಉತ್ಪನ್ನಗಳ ಮೇಲಿನ ಕಯಾಮು 

(ಎಂಡಿಎ ಮತ್ತು ಪ್ರೋತ್ಲಾಹ ಮಜೂರಿ ಸಹಾಯಧನ) 3,635.00 3,635.00 
ತೆಂಗಿನ ನಾರಿನ ವಲಯಕ್ಕೆ ನೆರವು ತೆಂಗು ಭಾಗ್ಯ 

( ಎಂಡಿಎ, ಅಸುರೂಪ ಮಜೂರಿ ಮತ್ತು ಪ್ರೋತ್ಸಾಹ ಮಜೂರಿ ಸಹಾಯ ಧನ) ; 700.00 700.00 
ಕರಕುಶಲ ಕಲೆಗೆ ಬೆಂಬಲ-ಕೆ ಎಸ್‌ ಎಚ್‌ ಡಿ ಸಿ - ತರಬೇತಿ, ರಿಯಾಯಿತಿ ಸಹಾಯ ದನ ' 75.00 50.00 
ಪರಿಶಿಷ್ಟ ಜಾತಿ ಉಪ ಯೋಜನೆ-50/90% ಶೆಡ್‌/ನಿವೇಶನ ಸಹಾಯ ಧನ 68.00 68.00 
ಗಿರಿಜನ ಉಪ ಯೋಜನೆ-50/90% ಶೆಡ್‌/ನಿವೇಶನ ಸಹಾಯ ಧನ 33.00 33.00 
ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಕೈಗಾರಿಕಾ ಮೂಲಭೂತ ಸೌಕರ್ಯಗಳು 

(ಮೂಲ ಸೌಕರ್ಯ ಅಭಿವೃದ್ದಿಗೆ ಬಾಕಿ ಇರುವ ಅನುದಾನ ಬಿಡುಗಡೆ 8,372.08 6,892.61 
ಪರಿಶಿತ್ರ ಜಾತಿ ಉಪ ಯೋಜನೆ - ಮೂಲಭೂತ ಸೌಕರ್ಯಗಳು 3,185.00 3,185.00 
ಗಿರಿಜನ ಉಪ ಯೋಜನೆ - ಮೂಲಭೂತ ಸೌಕರ್ಯಗಳು 1,240.50 1,240.50 
ವಿಶಿಷ್ಟ ತಾಂತ್ರಿಕ ತರಬೇತಿ ಸಂಸ್ಥೆಗಳು - ಬಂಡವಾಳ ವೆಚ್ಚ 

(ಕಿಲ್ಸ್‌ ಸಿಟಿಐ ಮತ್ತು ಅವೇಕ್‌ ಮುಂದುವರೆದ ಕಾಮಗಾರಿಗಳಿಗೆ ವೆಚ್ಚ) 208.00 37.75 | 
ಜಿ.ಕೈ.ಕೇಂ/ಜಂ.ನಿರ ವಸತಿ ಗೃಹಗಳ ನಿರ್ಮಾಣ - ಕಟ್ಟಡಗಳು i 50,00 50.00 
ಒಟು ' 34,114.00 31,826.77 


ಪ್ರಶ್ನ ಸಂ 266 (1923)- ಶ್ರೀ ಶಶೀಲ್‌ ನಮೋಶಿ, ಮಾನ್ವ ವಿಧಾನ ಪರಿಷತ ಸದಸ್ನರು ನರ ಕ್ಷೇತ್ರ) 1] 
2019-20 ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನ ಮತ್ತು ವೆಚ್ಚವಾದ ಅನುದಾನ 
1|[ಕ್ಷಸ್ಪರ್‌ ಅಭಿವೃದ್ದಿ ಯೋಜನೆ | 250.00 250.00 
2 ಪರಿಶಿಷ್ಣ ಜಾತಿ ಉಪ ಯೋಜನೆ-ಕ್ಷಸ್ಟರ್‌ ಅಭಿವೃದ್ಧಿ ಯೋಜನೆ 455,00 384.21 
3|ಗಿರಿಜನ ಉಪ ಯೋಜನೆ-ಕೃಸ್ಟರ್‌ ಅಭಿವೃದ್ದಿ ಯೋಜನೆ | 61.00 60.46 
4|ಸೂಕ್ಷ್ಯ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನೆರವು ಹಾಗೂ ಇತರೆ ವೆಚ್ಚಗಳು ಕೆಎಸ್‌ಸಿಸಿಎಫ್‌ಎಲ್‌, ಕೆಎಸ್‌ಸಿಡಿಸಿ, ಕಿಲ್ಲಾ | 
ಕೃಪುಡ್‌, ಆಡಳಿತಾತ್ಮಕ ವೆಚ್ಚ ಮತ್ತು ತರಬೇತಿ ವಿಚಾರ ಸಂಕಿರಣ ವೆಚ್ಚ)” __ 900.00 890.00 
5।ಸಹಾಯ ಧನ-(ಕೈಗಾರಿಕಾ ನೀತಿಯಡಿ ಸಹಾಯ ಧನ ಮತ್ತು ಸಿಎಂಇಜಿಪಿ ಸಹಾಯ ಧನ] 12,799.00 12,797.71 
6| ಪರಿಶಿಷ್ಟ ಜಾತಿ ಉಪ ಯೋಜನೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ) 1,015.00 988.64 
7ಗಿರಿಜನ ಉಪ ಯೋಜನೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಧ್‌, ವಿದ್ಯುಚ್ಛಕ್ತಿ ಸಹಾಯಧನ) - 186.00 185.94 
ಕೌಶಲ್ಯಾಭಿವೃದ್ಧಿ ಯೋಜನೆ 100.00 100.00 
8 ಖಾದಿ ಮತ್ತು ಸಣ್ಣ ಕೈಗಾರಿಕೆ ಉತ್ಪನ್ನಗಳ ಮೇಲಿನ ರಿಯಾಯ್ತಿ | 
(ಎಂಡಿಎ ಮತ್ತು ಪ್ರೋತ್ಸಾಹ ಮಜೂರಿ ಸಹಾಯಧನ) . 7,554.00 7,554.00 
9|3೦ಗಿನ ನಾರಿನ ವಲಯಕ್ಕೆ ನೆರವು ತೆಂಗು ಭಾಗ್ಯ 
( ಎಂಡಿಎ, ಅನುರೂಪ ಮಜೂರಿ ಮತ್ತು ಪ್ರೋತ್ಲಾಹ ಮಜೂರಿ ಸಹಾಯ ಧನ) 900.00 899.99 
10|ಕರಕುಶಲ ಕಲೆಗೆ ಬೆಂಬಲ-ಕೆ ಎಸ್‌ ಎಚ್‌ ಡಿ ಸಿ - ತರಬೇತಿ, ರಿಯಾಯಿತಿ ಸಹಾಯ ಧನ 165.00 115.00 
11|ಅರ್ಬನ್‌ ಹಾತ್‌ ಸ್ಥಾಪನೆ } 135.00 135.00 
12 ಪರಿಶಿಷ್ಟ ಜಾತಿ ಉಪ ಯೋಜನೆ-50/90% ಶೆಡ್‌/ನಿವೇಶನ ಸಹಯ ದನ 12,157.56 11,930.56 
13 ಗಿರಿಜನ ಉಪ ಯೋಜನೆ-50/90% ಶೆಡ್‌/ನಿದೇಶನ ಸಹಾಯ ಧನ 5,433.20 5,433.20 
14| ಸಕ್ಕ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಕೈಗಾರಿಕಾ ಮೂಲಭೂತ ಸೌಕರ್ಯಗಳು ] 7] 
(ಮೂಲ ಸೌಕರ್ಯ ಅಭಿವೃದ್ದಿಗೆ ಬಾಕಿ ಇರುವ ಅನುದಾನ ಬಿಡುಗಡೆ) | 5,494.25 5,494.25 
15 ಪರಿಶಿಷ್ಟ ಜಾತಿ ಉಪ ಯೋಜನೆ - ಮೂಲಭೂತ ಸೌಕರ್ಯಗಳು | 2,885.25 2,871.46 
16|ಗಿರಿಜನ ಉಪ ಯೋಜನೆ - ಮೂಲಭೂತ ಸೌಕರ್ಯಗಳು | 1,157.25 1,148.91 
17|ನಿಶಿಷ್ಟ ಹಾಂತ್ರಿಕ ತರಬೇತಿ ಸಂಸ್ಥೆಗಳು - ಬಂಡವಾಳ ವೆಚ್ಚ l 
(ಕಿಲ್‌, ಸಿಟಿಐ ಮತ್ತು ಅವೇಕ್‌ ಮುಂದುವರೆದ ಕಾಮಗಾರಿಗಳಿಗೆ ವೆಚ್ಚ) | 240.00 240.00 
18|ಜಿ.ಕೈ.ಕೇಂ/ಜಿಂ.ನಿರ ವಸತಿ ಗೃಹಗಳ ನಿರ್ಮಾಣ - ಕಟ್ಟಡಗಳು | 200.00 200.00 
ಒಟ್ಟು 52,087.51 51,618.62 


ಪ್ರಶ್ನೆ ಸಂ 266 (1923): ಶ್ರೀ ಶಶೀಲ್‌ ನಮೊಳಿ, ಮಾನ್ಯ ವಿಧಾನ ಪರಿಷತ್‌ ಸದಸ್ಯರು ತ) 


2020-21 ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನ ಮತ್ತೆ ವೆಚ್ಚವಾದ ಅನುದಾನ 


ಯೋಜನೆ ಮತ್ತು ಲೆಕ್ಕ ಶೀರ್ಷಿಕೆ 


i ಬಿಡುಗಡೆಯಾಧ ವೆಚ್ಚಮಾಡಲಾದ 
Scheme & HOA Object Head Wise; ಅನುದಾನ ಅನುದಾನ 
1|ಎಂ ಎಸ್‌ ಇಸಿಡಿಪಿ -ಕ್ಷಸ್‌ಟ್‌ರ್‌ ಅಬಿವೃದ್ದಿ ಯೋಜನೆ | 154.00 154.00 
2|ಪರಿಶಿಷ್ಟ ಜಾತಿ ಉಪ ಯೋಜನೆ-ಎಂ ಎಸ್‌ ಇಸಿಡಿಪಿ - ಕ್ಷಸ್‌ಟ್‌ರ್‌ ಅಭಿವೃದ್ದಿ ಯೋಜನೆ 60,75 60.75 
3 ಗಿರಿಜನ ಉಪ ಯೋಜನೆ-ಎಂ ಎಸ್‌ ಇಸಿಡಿಪಿ -ಕ್ಷನ್‌ಟ್‌ರ್‌ ಅಭಿವೃದ್ಧಿ ಯೋಜನೆ 8.25 8.25 
4(ನೊಕ್ಷ್ಯ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನರವು ಹಾಗೂ ಇತರೆ ವೆಚ್ಚಗಳು (ಕೆಎಸ್‌ಸಿಸಿಎಫ್‌ಎಲ್‌, ಕೆಎಸ್‌ಸಿಡಿಸಿ, ಕಲ್ಲ್‌ 350 00 350.00 
ಕೃಪುಡ್ಸ್‌, ಆಡಳಿತಾತ್ಮಕ ವೆಚ್ಚ ಮತ್ತು ತರಬೇತಿ ವಿಚಾರ ಸಂಕಿರಣ ವೆಚ್ಚ) | 
5 ಸಹಾಯ ಧನ-(ಕೈಗಾರಿಕಾ ನೀತಿಯಡಿ ಸಹಾಯ ಧನ ಮತ್ತು ಸಿಎಂಇಜಿಪಿ ಸಹಾಯ ದನ] 8553.00 8553.00 
6 ಪರಿಶಿಷ್ಟ ಜಾತಿ ಉಪ ಯೋಜನೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಲಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ) 694.50 694.50 
7|ಗಿರಿಜನ ಉಪ ಯೋಜನೆ-(ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ) 127.50 127.50 
ಖಾದಿ ಮತ್ತು ಸಣ್ಣ ಕೈಗಾರಿಕೆ ಉತ್ಪನ್ನಗಳ ಮೇಲಿನ ನಯಾಯ್ದಿ | 
(ಎಂಡಿಎ ಮತ್ತು ಪ್ರೋಣಾಹ ಮಜೂರಿ ಸಹಾಯಧನ) 720.00 720.00 
ತೆಂಗಿನ ನಾರಿಸ ವಲಯಕ್ಕೆ ನೆರವು ತೆಂಗು ಭಾಗ್ಯ 
| ಎಂಡಿಎ, ಅನುರೂಪ ಮಜೂರಿ ಮತ್ತು ಪೋತ್ಲಾಹ ಮಜೂರಿ ಸಹಾಯ ದನ) 390.00 287.00 
10|ಕರಕುಶಲ ಕಲೆಗೆ ಬೆಂಬಲ-ಕೆ ಎಸ್‌ ಎಜ್‌ ಡಿ ಸಿ - ತರಬೇತಿ, ರಿಯಾಯಿತಿ ಸಹಾಯ ಧನ 75.00 75.00 
11/ಪರಿಶಿಷ್ಟ ಜಾತಿ ಉಪ ಯೋಜನೆ-ಸಾಫ್ಸ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ 17.25 17.25 
12 ಗಿರಿಜನ ಉಪ ಯೋಜನೆ-ಸಾಫ್ರ್‌ ಸೀಡ್‌ ಕ್ಯಾಪಿಟಲ್‌ ಆರ್ಥಿಕ ಸಹಾಯ, ಪ್ರೊಸೆಸ್ಸಿಂಗ್‌ ಪೀಸ್‌, ವಿದ್ಯುಚ್ಛಕ್ತಿ ಸಹಾಯಧನ 13.50 13.50 
13|ಪರಿಶಿಷ್ರ ಜಾತಿ ಉಪ ಯೋಜನೆ-50/90% ಶೌದ್‌/ನಿದೇಶನ ಸಹಾಯ ಧನ 2969.25 2969.25 
14|ಗಿರಿಜನ ಉಪ ಯೋಜನೆ-50/90% ಶೆಡ್‌/ನಿಬೇಶನ ಸಹಾಯ ಧನ | 780.75 780.75 
ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಕೈಗಾರಿಕಾ ಮೂಲಭೂತ ಸೌಕರ್ಯಗಳು 
15| ಮುಂಲ ಸೌರ್ಯ ಅಭಿಪುದಿಗೆ ಬಾತಿ ಇರುವ ಆಸುದಾನ ಬಿಡುಗದ್‌) 952.00 952.00 
ವಿಶಿಷ್ಟ ಾಂತ್ರಿಕ ತರಬೇತಿ ಸಂಸ್ಥೆಗಳು - ಬಂಡವಾಳ ವೆಚ್ಚ 
15[ ಲ್ಸ ಸಿಚಿಐ ಮತು ಅವೇಕ್‌ ಮುಂದುವರೆದ ಕಾಮಗಾರಿಗಳಿಗೆ ಪಚಿ) 50.0೦ 31.00 
17 |ಜಿ.ಕೈ.ಕೇಂ1ಜಂ.ನಿರ ವಸತಿ ಗೃಹೆಗಳೆ ನಿರ್ಮಾಣ - ಕಟ್ಟಡಗಳು _ 38.00 38.00 
ಒಟ್ಟು . 15953.75 15831.75 


